ನಾನು ಮುಖ್ಯ | ತರಗತಿಯಲ್ಲಿ ಮಕ್ಕಳ ಧ್ವನಿ ಮತ್ತು ಉಪಸ್ಥಿತಿ 


ಮಧುಮಿತಾ ಆರ್‌. 


ಮಹಾ ಸಾಂಕ್ರಮಿಕ ರೋಗದ ನಂತರದ ಸಂದರ್ಭದಲ್ಲ ನಾನು, 
ಕಅಕೆಯ ಕುರಿತಾದ ಆಸಕ್ತಿಯನ್ನು ಮರಳ ಪಡೆಯುವಂತೆ 
ಮಕ್ಕಳನ್ನು ತೊಡಗಿಸಿಕೊಳ್ಳಲು ಪರಿಣಾಮಕಾರಿಯಾದ 
ಮಾಧ್ಯಮಗಳನ್ನು ಹುಡುಕುತ್ತಿದ್ದೇನೆ. ತರಗತಿಯೊಳಗೆ 
ಸುಲಭವಾಗಿ ಹಾಗೂ ವಿನೋದಮಯವಾಗಿ ಮಕ್ಕಳೊಂದಿಗೆ 
ತೊಡಗಿಕೊಳ್ಳಲು ಎಂದಿಗೂ ಸಹ ನನ್ನ ಆಯ್ದೆಯ ಅಭವ್ಯಕ್ಷಿ 
ಮಾಧ್ಯಮ ಎಂದರೆ ಆಟ ಮತ್ತು ರಂಗಭೂಮಿ ಆಧಾರಿತ 
ಚಟುವಟಕೆಗಳೇ. ಮಕ್ಕಳ ಪ್ರಥಮ ಭಾಷೆಯು ಬುಂದೇಲ್ಲಂಡಿ 
ಆಗಿರುವ ಪ್ರದೇಶದಲ್ಲ ಕೆಲಸ ಮಾಡುತ್ತಿರುವ ದಕ್ಷಿಣ 
ಭಾರತೀಯಳಾದ ನನಗೆ ಆಂಗಿಕ ಚಲನೆ ಮತ್ತು ಮುಖಭಾವದ 
ಅಭವ್ಯಕ್ತಿಗಳು ಭಾಷೆಯ ತಡೆಗೋಡೆಯನ್ನು ಮುರಿಯಲು 
ನೆರವಾಗಿವೆ. ನನ್ನ ತರಗತಿ ಕಾರ್ಯಚಟುವಟಕೆಯ ಆರಂಭಕ 
ದಿನಗಳಲ್ಲ ನಾನು ಮಕ್ಕಳು ಸದಾಕಾಲವು ತನ್ಯಯತೆಯುಂದ 
ತೊಡಗಿಕೊಂಡಿರುವಂತೆ ನೋಡಿಕೊಳ್ಳಲು ಹಾಗೂ ತರಗತಿಯ 
ಉತ್ಪಾಹ ಯಾವಾಗಲೂ ಮೇಲ್ಕಟ್ಟದಲ್ಲಯೇ ಇರುವುದನ್ನು 
ಖಾತ್ರಿಪಡಿಸಿಕೊಳ್ಳಲು ವಿಭನ್ನ ಮಾದರಿಯ ಲಘು ವ್ಯಾಯಾಮ 
ಹಾಗೂ ತರಗತಿಯ ಮಧ್ಯದಲ್ಲ ವಿಭನ್ನ ಚಟುವಟಕೆಗಳನ್ನು 
ನಡೆಸುತ್ತಿದ್ದೆ. ಆತ್ಮವಿಶ್ವಾಸ. ತಂಡದಲ್ಲ ಒಟ್ಟಗೆ ಕೆಲಸ 
ಮಾಡುವುದು. ಕಠಿಣ ಪರಿಶ್ರಮ. ಒಗ್ಗಟ್ಟು. ಹೊಂದಾಣಿಕೆ 
ಮುಂತಾದ ಗುಣಗಳನ್ನು ಬೆಳೆಸುವಲ್ಲ ಠ ಮಾಧ್ಯಮಗಳು ಹೇಗೆ 
ಸೂಕ್ಷ್ಯವಾಗಿ ಕೆಲಸ ಮಾಡುತ್ತವೆ ಎ೦ಬ. ಈಗಾಗಲೇ ಗೊತ್ತಿರುವ 
ಅಂಶಗಳಲ್ಲದೆ, ಇದು ತರಗತಿಯಲ್ಲ ಪ್ರತಹ ಮತ್ತು ಗುಂಪಿನ 
ಚಟುವಟಕೆಗಕ್ಲ ಚೆನ್ನಾಗಿ ಭಾಗವಹಿಸುವುದನ್ನು ಕಲಸಿ 
ಮಗುವು ಸಂತೋಷಕರವಾದ ಸಾಮಾಜಕ ಅನುಭವವನ್ನು 
ಪಡೆದುಕೊಳ್ಳಲಕ್ಕೆ ಹಾಗೂ ಸಮವಯಸ್ಥರೊಂದಿಗೆ ಹೆಚ್ಚು 
ಆರೋಗ್ಯಕರವಾದ ಅಂತರ್ವ್ಯಕ್ತಿ ಸಂಬಂಧವನ್ನು ಹೊಂದಲಕ್ಕೆ 
ನೆರವಾಗುತ್ತದೆ. ಈ ಸಾಮಾಜಕ ಕೌಶಲಗಳನ್ನು 
ಗಳಸಿಕೊಳ್ಳುವುದು ಮಗುವಿನ ಸಾಮಾಜಕ ಹಾಗೂ 
ಜ್ಞಾನಗ್ರಜಸುವಿಕೆಯ ಅಭವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ. 
ಇವುಗಳ ಮೂಲಕ ಮಕ್ಕಳು ತಮ್ಮ ಬಧ್ಣೆ. ತಮ್ಮ ಶಕ್ತಿ 
ದೌರ್ಬಲ್ಯಗಳ ಬದ್ಧೆ ಹೆಚ್ಚುಹೆಚ್ಚು ಅರಿತುಕೊಳ್ಳುತ್ತಾರೆ ಮತ್ತು 
ಮಾರ್ಗರೆಟ್‌ ಮೀಡ್‌ ಹೇಳದಂತೆ ಮಗು "ತನ್ನತನದ 
ಪ್ರಜ್ಞೆಯನ್ನು ನಿರ್ಮಿಸಿಕೊಳ್ಳುವಲ್ಲ' ಅವು ನೆರವಾಗುತ್ತವೆ. 


ಸರ್ಕಲ್‌ ಟೈಮ್‌ 


ಏಕತಾನತೆ ಪ್ರವೇಶಿಸದಂತೆ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿದ್ದ 
ಶೇ ಎರಡು ಮಾಧ್ಯಮಗಳಲ್ಲ ಪ್ರತಿದಿನವೂ ತೊಡಗಿಕೊಳ್ಸುತ್ತಿದ್ದ 
ನನ್ನ ಶಾಲಾ ಅನುಭವವನ್ನು ನೆನಪಿಗೆ ತಂದುಕೊಂಡು ನಾನು, 


® 


ಇ 
5 
[C 


ಮಕ್ಕಳು ಯಾವುದನ್ನು ತರಗತಿಯಲ್ಲ ಮಾಡಬಾರದು ಎಂದು 
ಹೇಳಲಾಗುತ್ತದೋ ಅಂತಹ ಚಟುವಟಕೆಗಕಲ್ಲ ಎಂದರೆ, 
ವೃತ್ತಾಕಾರವಾಗಿ ನಿಲ್ಲುವುದು, ಅನಿರ್ಬಂಧಿತವಾಗಿ ಕೈಕಾಲು 
ಆಡಿಸುವುದು, ಮಾತನಾಡುವುದು, ಹಾಡುವುದು ಅಥವಾ 
ಆಂಗಿಕ ಚಲನೆಯೊಂದಿಗೆ ವಾಚನ ಮಾಡುವುದು ಇವೆಲ್ಲವುಗಳಲ್ಲ 
ಆಸಕ್ತಿ ತೋರಿಸುತ್ತಾರೆ ಎಂಬುದನ್ನು ಗಮನಿಸಿದೆ! ಆರಂಭದ 
ಹಂತಗಳಲ್ಪ್ಲ ನಾನು ಪಾಠ ಮಾಡುವುದು ಮತ್ತಿತರ ಎಲ್ಲಾ 
ಚಟುವಟಕೆಗಳನ್ನು ವೃತ್ನಾಕಾರದಲ್ಪ ಅವರೊಂದಿಗೆ 
ಕುಳತುಕೊಂಡೇ ನಿರ್ವಹಿಸಿದೆ. 


ನಾನು ನನ್ನ ತರಗತಿಯನ್ನು ಮೊಟ್ಟಮೊದಲಗೆ ಪರಸ್ಪರ 
ಪರಿಚಯ ಮಾಡಿಕೊಳ್ಳುವ ಚಟುವಟಕೆ ಮೂಲಕ ಆರಂಭಸಿದೆ: 
ಎಲ್ಲರೂ ವೃತ್ತಾಕಾರದಲ್ಲ ನಿಂತು. ಒಬ್ಬರಾದ ಮೇಲೆ ಒಬ್ಬರಂತೆ 
ಯಾವುದಾದರೊಂದು ಆಂಗಿಕ ಚಲನೆಯೊಂದಿಗೆ ನಮ್ಮನ್ನು 
ನಾವೇ ಪರಿಚಯುಸಿಕೊಂಡೆವು. ನಾನು ಮತ್ತು ಅವರ ತರಗತಿ 
ಶಿಕ್ಷಕರು ಮೊದಲು ನಮ್ಮನ್ನು ಪರಿಚಯಬುಸಿಕೊಂಡ ನಂತರವೂ 
ಆರಂಭದಲ್ಲ ಮಕ್ಕಳು ಸಂಕೋಚದಿಂದಲೇ ಇದ್ದರು. ಆದ್ದರಿಂದ 
ನಾನು ಏನಾದರೂ ಆಂಗಿಕ ಚಲನೆಯ ಮೂಲಕ 
ಪರಿಚಯುಸಿಕೊಳ್ಳ ಎಂದು ಅವರನ್ನು ಆಗ್ರಹಿಸಿ ಪ್ರೇರೇಪಿಸಿದೆ 
ಮತ್ತು ತಮ್ಮನ್ನೇ ಪರಿಚಯುಸಿಕೊಳ್ಳಲು ಯಾವುದಾದರೂ 
ಆಂಗಿಕ ಚಲನೆಯನ್ನು ಅಳವಡಿಸಿಕೊಳ್ಳಲು ಸಂಕೋಚ- 
ಪಡುತ್ತಿದ್ದವರಿಗೆ ನಾನೇ ನೆರವು ನೀಡಿದೆ. ಎಲ್ಲರೂ ಇದರಲ್ಪ 
ತೊಡಗಿಕೊಳ್ಳುವಂತೆ ಮಾಡಲು ನಾನು ಉಳದವರಿಗೆ ಎಲ್ಲರೂ 
ಒಬ್ದಾಗಿ "ನಿನ್ನ ಹೆಸರೇನು” ಎ೦ದು ಕೇಳಬೇಕು ಎಂದು ತಿಳಸಿದೆ. 
ಪ್ರತಿಯೊಂದು ಮಗುವೂ ಒಂದು ಆಂಗಿಕ ಚಲನೆ ಮತ್ತು ಧ್ವನಿಯ 
ಏರಿಆತದೊಂದಿಗೆ, ನನ್ನು ಹೆಸರೇನೆಂದರೆ... . ` ಎಂದು 
ಉತ್ತರಿಸಬೇಕಿತ್ತು. ಆದರೆ ಅದರಲ್ಲದ್ದ ವಿನೋದಶೀಲತೆ ಅಲ್ಲಗೆ 
ಮುಗಿಯಲಅಲ್ಲ. ಯಾವುದೇ ಮಗು ತನ್ನನ್ನೇ ಪರಿಚಯುಸಿಕೊಂಡ 
ಕ್ರಿಯೆಯನ್ನು ಅನುಕರಿಸಲು ಉಳದ ಮಕ್ಕಳಗೆ ಹೇಳಲಾಲಯುತು. 
ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವುದಕ್ಲೂ ಇದು ನೆರವಾಯುತು. 
ಹೀಗಾಗಿ, ಒಂದು ಮಗು 'ನನ್ನು ಹೆಸರು ಸೌಮ್ಯ' ಎಂದು 
ಹೇಳುತ್ತಾ ಆಗಸದಲ್ಪ ಹಾರುವ ದೇವತೆಯಂತೆ 
ಅಭನಯುಸಿದಾಗ, ಎಲ್ಲ ಮಕ್ಕಳು ಅವಳ ಹಾರುವ 
ಅಭನಯವನ್ನು ಅನುಕರಿಸಿ, "ನನ್ನ ಹೆಸರು ಸೌಮ್ಯ” ಎಂದರು. 


ನಾನು ತಮಾಷೆಯಾಗಿ ಅವರನ್ನು 'ನಿಮ್ಮ ಹೆಸರು ಸೌಮ್ಯ 
ಎಂದೇ? ಎಂದು ಕೇಳದೆ. ಎಲ್ಲ ಮಕ್ಕಳು ಕಿಲಕಿಲನೆ 
ನಗಲಾರಂಭಸಿದವು; ನಾನು ಆಗ ಸೌಮ್ಯಳತ್ತ ಬೊಟ್ಟು ಮಾಡಿ 
ತೋರಿಸಿ "ನಿನಗೇನು ಹೇಳಲಕ್ಕಿದೆ?' ಎಂದೆ. ಆಗ ಸರಿಯಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


46 


ಉತ್ತರ ಬಂತು 'ಅವಳ ಹೆಸರು ಸೌಮ್ಯ '!. ಮಕ್ಕಳು ಒಬ್ಬರು 
ಇನ್ನೊಬ್ಬರ ಹೆಸರನ್ನು ಕಲಯುತ್ತಾ ಮತ್ತು ತರಗತಿಯಲ್ಲಿ 
ಸಾಮಾನ್ಯವಾಗಿ ಮಾತನಾಡದವರನ್ನೂ ತೊಡಗಿಸಿಕೊಳ್ಳುತ್ತಾ 
ಈ ಚಟುವಟಕೆ ಮುಂದುವರೆಯುತು. ತರಗತಿಯಲ್ಲ ಹೆಚ್ಚಾಗಿ 
ತೊಡಗಿಕೊಳ್ಳದ ಮಕ್ಕಳು ಈ ಚಟುವಟಕೆಗಳ ಮೂಲಕ 
ತೊಡಗಿಸಿಕೊಂಡಿದ್ದನ್ನು ಕಂಡು ಅವರ ತರಗತಿಯ ಶಿಕ್ಷಕಿಣೂ 
ಸಂತೋಷವಾಯುತು. ಇಂತಹ ಚಟುವಟಕೆಗಳು ನಮ್ಮ ಒಳಗಿನ 
ಅಭೀಪ್ಪೆಗಳ ಅಭವ್ಯಕ್ತಿಯಾಗಿರುತ್ತವೆ ಎಂದು ನಾನು ಬಲವಾಗಿ 
ನಂಜದ್ವೇನೆ ಮತ್ತು ಕೆಲವೊಂದು ಆಟಗಳಲ್ಲ/ ಚಟುವಟಕೆಗಳಲ್ಪ 
ತೊಡಗಿಕೊಳ್ಳುವುದರಲ್ಲ ಒಂದು ಆನಂದದ ಅನುಭವ ಮತ್ತು 
ತೃಪ್ತಿ ಇದ್ದು ಅದನ್ನು ಮಕ್ಕಳು ಅನುಭವಿಸುತ್ತಾರೆ. 


ಸುರಕ್ಷಿತ ಆವರಣವನ್ನು ಕಲ್ಪಿಸುವುದು 


ಒಂದು ದಿನ ನಾನು ಶಾಲೆಯು ಆರಂಭವಾದ ಮೇಲೆ ಮೊದಲ 
ಕೆಲವು ಗಂಟಿಗಳನ್ನು ಶಿಕ್ಷಕರೊಂದಿಗೆ ಹಾಗೂ ಮುಖ್ಯೋ- 
ಪಾಧ್ಯಾಯುನಿಯವರೊಂದಿಗೆ ಕಳೆದು ತರಗತಿಗೆ ತಡವಾಗಿ 
ಹೋದೆ. ಆದ್ದರಿಂದ ನಾವು ಕೂಡಲೇ ನಮ್ಮ ಪಠ್ಯದ ಕೆಲಸವನ್ನು 
ಆರಂಭಿಸಿದೆವು. ಒಂದು ಮಗು ದಿಢೀರನೆ ` ನಾವು ಇವತ್ತು 
ಇನ್ನೇನೂ ಮಾಡೋದಿಲ್ಲಾ” ಎಂದು ಕೇಳ ನನ್ನನ್ನು 
ಚಕಿತಗೊಳಸಿತು. ಅವನು ಚಟುವಟಕೆಗಳತ್ತ ನನ್ನ ಗಮನವನ್ನು 
ಸೆಳೆದಿದ್ದ. 'ಏನಾದರೂ ಮಾಡೋಣ' ಎನ್ನುತ್ತಾ ಅನೇಕ ಮಕ್ಕಳು 
ದನಿಗೂಡಿಸಿದರು. `ನಾವು ಹೀಗೆ ಮಾಡೋಣ” (ಅವರು 
ಅಂಗಾಂಗಗಳನ್ನು ಚಲಅಸುತ್ತಾ ಲಘು ವ್ಯಾಯಾಮವನ್ನು 
ಸೂಚಿಸುತ್ತಿದ್ದರು). ನನಗೆ ಅದರಿಂದ ಉತ್ತೇಜನ ಸಿಕ್ಕಿತು. 
ಏಕೆಂದರೆ ಕೆಲವೊಂದು ಅಭ್ಯಾಸಗಳು ಒಮ್ಮೆ ಚೆನ್ನಾಗಿ 
ಆರಂಭವಾದ ಮೇಲೆ ಅವುಗಳನ್ನು ಮುನ್ನಡೆಸಿಕೊಂಡು 
ಹೋಗಲು ಅದರಲ್ಲಿ ಭಾಗವಹಿಸುವವರ ಉತ್ಪಾಹ 
ಅಗತ್ಯವಾಗಿರುತ್ತದೆ ಮತ್ತು ನನ್ನೊಡನೆ ಮಾತನಾಡಲು. 
ತೊಡಗಿಕೊಳ್ಳಲು ಹಿಂಜರಿಯುತ್ತಿದ್ದ ಹಾಗೂ ತಮ್ಮ ತರಗತಿ 
ಶಿಕ್ಷಕರನ್ನು ಬಟ್ಟು ಉಳದ ಯಾರ ಮಾತನ್ನೂ ಕೇಳದೇ ಇದ್ದ 
ಮಕ್ಕಳು ಈಗ ನನ್ನೊಂದಿಗೆ ಭಯ, ಸಂಕೋಚ ಮತ್ತು ಹಿಂಜರಿಕೆ 
ಇಲ್ಲದೆ ಮಾತನಾಡುತ್ತಿದ್ದರು. ತರಗತಿಯು ನಿಶ್ಯಬ್ದವಾಗಿ 
ಇರಬೇಕೆಂಬ ಸಾಂಪ್ರದಾಯಕ ಕಲ್ಪನೆಯನ್ನು ಮುರಿಯುವ 
ಅಂಥ ಚಟುವಟಕೆಗಳನ್ನು ಮಾಡುವುದು ಮಕ್ಕಳನ್ನು ಹೇಗೆ 
ನಿರಾತಂಕ ಸ್ಥಿತಿಗೆ ತರುತ್ತದೆ ಎಂಬುದು ನನಗೆ 
ಮನವರಿಕೆಯಾಲಯುತು. ಮಕ್ಷಳು ಒಂದು ಸ್ಥಳದಲ್ಲಿ ತಾವು 
ಸುರಕ್ಷಿತವಾಗಿದ್ದೇವೆ ಎಂಬ ಭಾವವನ್ನು ಅನುಭವಿಸಿದರೆ, ಆ 
ಜಾಗ ತಮ್ಮದು ಎಂದು ಭಾವಿಸಿದರೆ ಮೊದಲಗೆ ಅವರಿಗೆ 
ನಿಯತವಾಗಿ ಶಾಲೆಗೆ ಹಾಜರಾಗುವಂತಹ ಶಾಲಾ ಪ್ರಕ್ರಿಯೆಗಳಲ್ಲ 
ಆಸಕ್ತಿ ಮೂಡುತ್ತದೆ ಮತ್ತು ಕ್ರಮೇಣ ಬೋಧನೆ-ಕಲಅಕೆಯ 
ಪ್ರಕ್ರಿಯೆಯಲ್ಲ ಭಾಗವಹಿಸುವುದೂ ಉತ್ತಮಗೊಳ್ಳುತ್ತದೆ, ಹೀಗೆ 
ಶಾಲೆಯ ಪ್ರಕ್ರಿಯೆಗಳ ಬಧ್ಣೆ ಸಮಗ್ರವಾಗಿ ಆಸಕ್ತಿ ಹುಟ್ಟುವ ಹಾದಿ 
ಸುಗಮವಾಗುತ್ತದೆ ಎನ್ನುವುದನ್ನು ನಾನು ಗಮಸಿಸಿದೆ. 
ಮತ್ತೊಂದು ಸಂದರ್ಭದಲ್ಲ ಎಲ್ಲಾ ಮಕ್ಕಳೂ ಪದ್ಯ ಓದಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ವೃತ್ತಾಕಾರದಲ್ಲ ಉತ್ಸಾಹದಿಂದ ನಿಂತಿದ್ದಾಗ ಅಮನ್‌* ಎಂಬ 
ಹುಡುಗ ನನ್ನ ಬಳಗೆ ಬಂದು-ಅವನಿಗೆ ಆರೋಗ್ಯ ಸರಿ 
ಇದ್ದಂತಿರಅಲ್ಲ-ನಾನು ಕುಳತುಕೊಳ್ಳಬಹುದೇ ಎಂದು ಕೇಳದ. 
ನಾನು ಅವನು ಕುಆತುಕೊಂಡೇ ಪದ್ಯವನ್ನು ಕೇಳಬಹುದು 
ಎಂದು ಹೇಳದೆ. ಈ ಘಟನೆ ಕೂಡ ಮಗು ನನ್ನ ಬಳ ಬಂದು 
ಮಾತನಾಡಲಾಗುವಂತೆ ಸುರಕ್ಷಿತ ಭಾವನೆ ಬರುವಂಥ 
ವಾತಾವರಣವನ್ನು ಸೃಷ್ಟಿಸಲಾಗಿದೆ ಎಂಬುದನ್ನು ತೋರಿಸಿತು 
ಮತ್ತು ಮಗುವಿಗೆ ತನ್ನ ಭಾವನೆಗಳನ್ನು ಗುರುತಿಸಿಕೊಳ್ಳಲು 
ಸಾಧ್ಯವಾಯಿತು ಎಂಬುದು ವಿಶೇಷ ಸಂಗತಿ. ಏಕೆಂದರೆ 
ವೇಗವಾಗಿ ಚಲಸುತ್ತಿರುವ ಇಂದಿನ ಜಗತ್ತಿನ ನಾವೂ ಸಹ 
ನಮ್ಯ ಅವಶ್ಯಕತೆಗಳನ್ನು ಗುರುತಿಸಿಕೊಂಡಿರುವುದಿಲ್ಲ 
ಎಂಬುದನ್ನು ಅದು ನನಗೂ ನೆನಪಿಸಿತು. ಭಾಗವಹಿಸದೆ 
ಸುಮ್ಮನೆ ಕೂಡುವ ಬದಲು ಈ ಮಗು ತನ್ನ ಅವಶ್ಯಕತೆಯನ್ನು 
ಅಭವ್ಯಕ್ತಿಸಿತ್ತು. ನನ್ನ ಪಾಅಗೆ ವೈಯಕ್ತಿಕವಾಗಿ ಇದೊಂದು 
ಆತ್ಕಾವಲೋಕನದ ಹಾಗೂ ಕಅಕೆಯ ಘಳಗೆಯಾಗಿತ್ತು. 


ಪಾತ್ರಾಭಿನಯದ ಮೂಲಕ ಗಣಿತವನ್ನು ಕಲಿಯುವುದು 


ಅತ್ಯುತ್ತಮವಾದ ರೀತಿಯಲ್ಲ ಮಕ್ಕಳ ಶಕ್ತಿ, ಉತ್ಸಾಹ ಮತ್ತು 


ಏಕಾದ್ರತೆಗಳು ದೀರ್ಪಾವಧಿಯವರೆಗೆ ಉಳಯುವಂತೆ 
ಮಾಡಲು, ಒಂದು ಪರಿಕಲ್ಲನೆಯ ಸುತ್ತ ಅನೇಕ 
ಚಟುವಟಕೆಗಳು ಇರುವ ಹಾಗೆ ನಾನು ನನ್ನ ಪಾಠ 


ಯೋಜನೆಯನ್ನು ತಯಾರಿಸಿಕೊಳ್ಳುತ್ತೇನೆ. ಇಅಯನ್ನು ಕುರಿತು 
ಒಂದು ಪದ್ಯವನ್ನು ಓದುವಾಗ ನಾವು ಇಆ ಮತ್ತು ಬೆಕ್ಲುಗಳ 
ಪಾತ್ರವನ್ನು ಅಭನಲಸಿದೆವು. ನಾನು ಮೊದಲು ಮಕ್ಕಳಗೆ 
ಬೆಕ್ಸುಣಳಾಗಿ ಮತ್ತು ಇಅಗಳಾಗಿ ನಟಸಲು ಹೇಳದೆ. ಆದರೆ 
ಅವರಿಗೆ ನನ್ನ ನಿರೀಕ್ಷೆ ಏನಿತ್ತು ಎಂಬುದರ ಬಗ್ಗೆ ಕಲ್ಪನೆಯೇ 
ಇರದಿದ್ದುದರಿಂದ ನಾನು ಬೆಕ್ಕನ್ನ ಪಾತ್ರವನ್ನು ವಹಿಸಿಕೊಂಡು 
ಮಕ್ಕಳು ಇಅಗಳಾಗಿ ನನ್ನ ಸುತ್ತಲೂ ಓಡಲು ಹೇಳದೆ. ಈ 


ಆಟದಲ್ಲಿ ಬೆಕ್ಕು ( ನಾನು) ಇಅಗಳನ್ನು ( ಮಕ್ಕಳನ್ನು) 
ಹಿಡಿಯಬೇಕಿತ್ತು ಮತ್ತು ಬೆಕ್ಕು ಯಾರನ್ನೇ ಮುಟ್ತದರೂ ಅವರು 
ಔಬಾಗುತ್ತಿದ್ದರು. ಔಟಾದವರು ನಿಶ್ಚಲವಾಗಿ ಮಲಗ- 


ಬೇಕಾಗುತ್ತಿತ್ತು. ಹೆಚ್ಚು ಚಟುವಟಕೆಯುಂದಿದ್ದ ಮಕ್ಕಳಗೆ ನಾನು 
ಹಓಡದೆ ತೆವಳಬೇಕೆಂದು ಹೇಳದೆ. ನಂತರ ನನ್ನ ಜಾಗದಲ್ಪ 
ಇನ್ನೊ೦ದು ಮಗು "ಬೆಕ್ಟು” ಆಯಿತು. ಸ್ವಲ್ಪ ಸಮಯದಲ್ಲೇ ಹತ್ತು 
ಜನ 'ಔಟ್‌' ಆಗಿದ್ದರು ಮತ್ತು ಮೂರು ಮಂದಿ 'ನಾಟ್‌ ಔಟ್‌' 
ಆಗಿದ್ದರು ಮತ್ತು ಆಟದಲ್ಲ ಒ೦ದು ಬೆಕ್ಕು ಉಳದಿತ್ತು. ನಾನು ಆ 
ಮೂರು ಜನ 'ನಾಟ್‌ ಔಟ್‌' ಮಕ್ಕಳನ್ನೂ ಮಲಗಿರುವಂತೆ 
ನಟಸಲು ಹೇಳದೆ, 'ಔಟ್‌' ಆಗಿದ್ದವರು ಒಟ್ಟು ಇಅಗಳ 
ಸಂಖ್ಯೆಯನ್ನು ಎಣಿಸಿದರು. 


ಆರಂಭದಲ್ಲ ಒಂದನೇ ತರಗತಿಯ ಮಕ್ಕಳು ಒಬ್ಬೊಬ್ಬರನ್ನೇ 
ಮುಲ್ಲ ಎಣಿಸುತ್ತಾ, ತಮ್ಮನ್ನು ಮರೆತುಜಟ್ಟು ಒಟ್ಟು ಸಂಖ್ಯೆ 
ಒಂಭತ್ತು ಎನ್ನುತ್ತಿದ್ದರು. ಅದರಲ್ಲ ಎರಡನೇ ತರಗತಿಯ ಇಬ್ಬರು 
ಮಕ್ಕಳದ್ದು, ಅವರು ಒಂಭತ್ತನ್ನು ಸರಿಯಾಗಿ ಎಣಿಸಿ ನಂತರ 
ಅದರೊಂದಿಗೆ ತಾವೂ ಔಟ್‌ ಆಗಿದ್ದರಿಂದ ತಮ್ಮನ್ನೂ 


ಸೇರಿಸಿಕೊಂಡು ಎಣಿಸಿದರು. ಏಳು ಮಕ್ಕಳು ಮೂಲಾಂಕ 
ನಿಯಮ (cardinality principle - ಎ೦ದರೆ ಎಣಿಕೆಯ 
ಪ್ರಕ್ರಿಯೆಯಲ್ಲ ಅಂತಿಮವಾಗಿ ಹೇಳುವ ಸಂಖ್ಯೆಯು ಎಲ್ಲ 
ವಸ್ತುಗಳನ್ನೂ ಒಳಗೊಂಡಿರಬೇಕು ಎಂಬ ತತ್ವ)ವನ್ನು 
ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರು ಮತ್ತು ಉಳದ ಮಕ್ಕಳೂ 
ಸಹ ಚಟುವಟಕೆಯ ನಂತರ ಈ ಮೂಲಾಂಕ ನಿಯಮವನ್ನು 
ಸುಲಭವಾಗಿ ಗ್ರಹಿಸುತ್ತಾರೆ ಎಂಬುದು ನನ್ನು ನಿರೀಕ್ಷೆ. ನಾನು 
ನಿಯತವಾಗಿ ಈ ಚಟುವಟಕೆಗಳಲ್ಪ್ಲ ತೊಡಗಿಸಿಕೊಂಡ ಮೇಲೆ 


*ಮಕ್ಕಳ ಗುರುತನ್ನು ಗೌಪ್ಯವಾಗಿಡಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಬರೆಯುವುದು, ನಾಟಕ 


ಮುಂತಾದ 
mathumitha.r@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


VW 


ಇವು ಮಕ್ಕಳಗೆ ತಮ್ಮದೇ ವೇಗದಲ್ಲ ಹೊಸ ವಿಷಯಗಳನ್ನು 


ಕಅಯಲು ಅವಕಾಶ ಮಾಡಿಕೊಡುತ್ತವೆ ಎಂಬುದನ್ನು 
ರಹಿಸಿದ್ದೇನೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಮತ್ತು 
ಅಭವೃದ್ಧಿಗೆ ಹಾದಿ ಮಾಡಿಕೊಡುವ ಪ್ರಯೋಗಾತ್ಮಕ 
(experimental) ಮತ್ತು ಅನುಭವಾತ್ಮಕ ಕಲಕೆಗೆ 


(experiential learming) ಸೂಕ್ತ ವಾತಾವರಣವನ್ನು ಇದು 
ಸೃಷ್ಟಿಸುತ್ತದೆ. 


ಮಧುಮಿತಾ ಆರ್‌. ಅವರು ಮಧ್ಯಪ್ರದೇಶದ ಸಾಗರ್‌ನಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಅಸೋಸೊೋಯೇಟ್‌ ಆಗಿದ್ದಾರೆ. ಅಜೀಂ 
ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಸಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಶಾಲೆಗಳಲ್ಪ ಮಕ್ಕಳೊಂದಿಗೆ ಓದುವುದು, 
ತೊಡಗಿಕೊಳ್ಳುವುದನ್ನು ಇಷ್ಟಪಡುತ್ತಾರೆ. ಅವರನ್ನು 


ಚಟುವಟಕೆಗಳಲ್ಪ 


ಅನುವಾದ: ಬಿ.ಆರ್‌.ಮಂಜುನಾಥ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


47 


